ಕರ್ನಾಟಿಕ ಬಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ ' 


: 151 


1. 
2. ಸದಸ್ಯರ ಹೆಸರು : ಶ್ರೀ ಅರವಿಂದ ಕುಮಾರ್‌ ಅರಳಿ 
3. ಉತ್ತರಿಸಬೇಕಾದ ದಿನಾಂಕ : 01.02.2021 
4. ಉತ್ತರಿಸುವ ಸಚಿವರು : ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು 
ಕ್ರ.ಸಂ ಪ್ರಶ್ನೆ p ಉತ್ತರ 3 
(ಅ) | ರೈತರ ಜೀವನಾಡಿಯಾಗಿರುವ | ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಯಾನೆ ನಿ. ಹಳ್ಳಿಖೇಡ್‌, 


ಬಿ.ಎಸ್‌.ಎಸ್‌.ಕೆ. ಸಕ್ಕರೆ 
ಕಾರಾನೆಯನ್ನು ಕಳೆದ ಎರಡು 
ಹಂಗಾಮಿನಿಂದ ಪ್ರಾರಂಭ ಮಾಡದೆ 
ಬಂದ್‌ ಮಾಡಲಾಗಿದ್ದು, ಅಲ್ಲಿ 
ಕಾರ್ಯ ನಿರ್ವಹಿಸುತ್ತಿರುವ 
ಕಾರ್ಮಿಕರಿಗೆ ಎರಡು ವರ್ಷದಿಂದ 
ಸಂಬಳ ನೀಡದೇ ಇರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಬಂದಿದ್ದಲ್ಲಿ, ಅವರಿಗೆ ಪರಿಹಾರ 
ನೀಡುವ ಯೋಚನೆ ಸರ್ಕಾರಕ್ಕೆ 
ಇದೆಯೇ; ಇದ್ದಲ್ಲಿ, ಯಾವಾಗ 


ಪರಿಹಾರ ನೀಡಲಾಗುವುದು; 


ಹುಮ್ನಾಬಾದ್‌ ತಾಲ್ಲೂಕು, ಬೀದರ್‌ ಜಿಲ್ಲೆ ಈ 
ಕಾರ್ಬಾನೆಯು ದುಡಿಯುವ ಬಂಡವಾಳದ ಕೊರತೆ 
ಮತ್ತು ಆಡಳಿತಾತ್ಮಕ ಅನಾನುಕೂಲಗಳಿಂದಾಗಿ 2019- 
20ನೇ ಹಂಗಾಮಿನಲ್ಲಿ ಕಬ್ಬು ಅರೆಯುವ 
ಕಾರ್ಯವನ್ನು ಪ್ರಾರಂಭಿಸಿರುವುದಿಲ್ಲ. 
ಕಾರ್ಬಾನೆಯು ಕಾರ್ಮಿಕರಿಗೆ ಕಳೆದ 30 ತಿಂಗಳಿಂದ 
ಸಂಬಳ ನೀಡದೆ ಇರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆ. | 

ಕಾರ್ನಾನೆಯು ಸಹಕಾರ ಸಂಘಗಳ 
ಕಾಯ್ದೆಯಡಿಯಲ್ಲಿ ನೋಂದಣಿಯಾಗಿದ್ದು, ತನ್ನದೇ 
ಆದ ಆಸ್ತಿ ಮತ್ತು ಜವಾಬ್ದಾರಿಗಳನ್ನು ಹೊಂದಿದ್ದು, 


ಕಾರ್ನಾನೆಯು ಪ್ರಮುಖ ಜವಾಬ್ದಾರಿಗಳನ್ನು 
ನಿರ್ವಹಿಸಲು ಬೇಕಾಗುವ ಸಂಪನ್ಮೂಲಗಳನ್ನು 
ಕ್ರೋಢೀಕರಿಸಿಕೊಂಡು ಪಾವತಿಸಬೇಕಾಗಿರುತ್ತದೆ. 


ಇದು ಸರ್ಕಾರಿ ಸ್ವಾಮ್ಯದ ಸಾರ್ವಜವಿಕ ವಲಯದ 
ಕಾರ್ಬಾನೆಯಾಗಿರುವುದಿಲ್ಲ. ಆದ್ದರಿಂದ ಸರ್ಕಾರವು 
ಕಾರ್ಮಿಕರ ವೇತನ ಬಾಕಿ ಮತ್ತು ಇತರೆ ಬಾಕಿಗಳ 
ಪಾವತಿಗೆ ಪರಿಹಾರ " ವೀಡುವ ಪ್ರಶ್ನೆ 
ಉದ್ದವಿಸುವುದಿಲ್ಲ. ಬದಲಾಗಿ ಕಾರ್ನಾನೆಯೇ ಈ 


ಈ ಕಾರಾನೆಯಲ್ಲಿ 


ಜವಾಬ್ದಾರಿಗಳನ್ನು ತೀರುವಳಿ ಮಾಡಬೇಕಾಗಿರುತ್ತದೆ. 


ಪುನಶ್ಚೇತನ ಮಾಡುವ ಯೋಜನೆ 
ಸರ್ಕಾರಕ್ಕಿದೆಯೇ; ಇದ್ದರೆ ಯಾವಾಗ 
ಪ್ರಾರಂಭಿಸಲಾಗುವುದು; ಇಲ್ಲದಿದ್ದರೆ 
ಅದಕೆ ಕಾರಣವೇನು; 


(ಆ) ಕಾರ್ಯ 
ನಿರ್ವಹಿಸುತ್ತಿರುವ ಕಾರ್ನಿಕರಿಗೆ ಉದ್ಭವಿಸುವುದಿಲ್ಲ. 
ಪರ್ಯಾಯ ಪರಿಹಾರ ನೀಡುವ 
ಯೋಜನೆ ಸರ್ಕಾರದ 
ಮುಂದಿಬೆಯೇ; ಇದ್ದಲ್ಲಿ 
ಹಮ್ಲಿಕೊಂಡಿರುವ 
ಯೋಜನೆಗಳಾವುವು; - 
(8) ಸದರಿ ಕಾರ್ಬಾನೆಯನ್ನು | ಆರ್ಥಿಕ ಸಂಕಪ್ಪದಿಂದ ಮತ್ತು ಇತರೆ ಕಾರಣಗಳಿಂದ 


ಸ್ಥಗಿತಗೊಂಡಿರುವ ಸಹಕಾರಿ ಸಕ್ಕರೆ ಕಾರ್ಬಾನೆಗಳನ್ನು 
ಖಾಸಗಿಯವರಿಗೆ, ಗುತ್ತಿಗೆ ನೀಡುವುದರ ಮೂಲಕ 


ಪುನಶೇತನಗೊಳಿಸುವುದು ಸರ್ಕಾರದ ಪ್ರಚಲಿತ 
ಬೀತಿಯಾಗಿರುತ್ತದೆ. ಈ ಕಾರ್ಬಾನೆಯನ್ನು 
ಖಾಸಗಿಯವರಿಗೆ ಗುತ್ತಿಗೆ ನೀಡುವುದರ ಬಗ್ಗೆ 


ಕಾರ್ಬಾನೆಯ ವ್ಯವಸ್ಥಾಪಕ ನಿರ್ದೇಶಕರಿಂದ ವರದಿ! . 
ಕೋರಲಾಗಿರುತ್ತದೆ. ವರದಿ ಬಂದ ನಂತರ ಸಾಧಕ- 


"ಬಾಧಕಗಳ ಈುರಿತು--ಪರಿಶೀಲಿಸಿ ಪುನಶ್ಟೇತನಗೊಳಿಸುಪ 


ಬಗ್ಗೆ ಕ್ರಮವಿಡಲಾಗುವುದು 


ಸಂಖ್ಯೆ: ಸಿಐ 31 ಸಿಓಎಪಫ್‌ 2021 


TT 
(ಎನ್‌. ನಾಗರಾಜು ಎಂ.ಟಿ. 


ಪೌರಾಡಳಿತ ಹಾಗೂ ಸಕ್ಕರೆ ಸಚಿವರು. 


